ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 512 
ಸದಸ್ಯರ ಹೆಸರು ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
| ಉತ್ತರಿಸುವ ದಿನಾಂಕ 21/02/2022 
ಉತ್ತರಿಸುವ ಸಚಿವರು ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ನಾನ ಮತ್ತು ಜೈವಿಕ 
ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ 
ಕೌಶಲ್ಯಾಬಿವೃಧ್ಧಿ ಸಚಿವರು 

ಕ್ರ. ಪ್ರಶ್ನೆ ಉತ್ತರ 

ಸಂ. 

(ಅ) | 2014ರಲ್ಲಿ ಪ್ರಾರಂಭವಾದ ಬೀದರ್‌ ಜಿಲ್ಲೆಯ 
ಮಹಿಳಾ ಪದವಿ ಮಹಾವಿದ್ಯಾಲಯಕೆ, ಸ್ವಂತ 
ಕಟ್ಟಡ ಇಲ್ಲದಿರುವುದು: ಸರ್ಕಾರದ ಗಮನಕ್ಕೆ ಬಂದಿದೆ. 
ಬಂದಿದೆಯೇ; 

(ಆ) | ಪ್ರಸ್ತುತ ಸದರಿ ಮಹಾವಿದ್ಯಾಲಯವನ್ನು ಒಂದು 
ಸರ್ಕಾರಿ ಪೌಢ ಶಾಲೆಯ ಕಟ್ಟಡದಲ್ಲಿ 
ತಾತ್ಕಾಲಿಕವಾಗಿ ನಡೆಸುತ್ತಿದ್ದು, ಇದಕ್ಕೆ ಬಂದಿದೆ 
ಮೂಲಭೂತ ಸೌಕರ್ಯ ಇಲ್ಲದೇ ವಿದ್ಯಾರ್ಥಿಗಳು ” 
ತೊಂದರೆ ಅನುಭವಿಸುತ್ಲಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 

(ಇ) ವಿದ್ಯಾರ್ಥಿಗಳ ಹಿತದೃಷ್ಠಿಯಿಂದ ಈ ಕಟ್ಟಿ ಒಡದಲ್ಲಿ | ಪ್ರಸ್ತುತ ಸದರಿ ಕಾಲೇಜು ಬೀದರ್‌ 
ತಾತ್ಕಾಲಿಕವಾಗಿ ನಡೆಯುತ್ತಿರುವ ಮಹಿಳಾ ಪದವಿ ಪಟ್ಟಿಣದ ಸರ್ಕಾರಿ ಎಂ.ಪಿ. ಪ್ರೌಢ ಶಾಲೆ 
ಮಹಾವಿದ್ಯಾಲಯಕ್ಕೆ ಕಟ್ಟಡದ ಆಸ್ತಿ ವರ್ಗಾವಣೆ | ಹೆಸರಿನಲ್ಲಿದ್ದು, ಸದರಿ 
ಮಾಡಿಕೊಡುವ ಯೋಚನೆ ಸರ್ಕಾರದ | ಕಟ್ಟಡ/ನಿವೇಶನವನ್ನು.: ಸರ್ಕಾರಿ 
ಮುಂದಿದೆಯೇ; ಪ್ರಥಮ ದರ್ಜೆ ಮಹಿಳಾ ಕಾಲೇಜಿಗೆ 

ವರ್ಗಾಯಿಸುವಂತೆ ಪ್ರಾಥಮಿಕ ಮತ್ತು 
ಪ್ರೌಢ ಶಿಕ್ಷಣ ಇಲಾಖೆಯನ್ನು 
ಕೋರಲಾಗಿದೆ. 

(ಈ) | ವರ್ಗಾವಣೆ ಮಾಡಿಕೊಡುವುದಾದರೆ'" ಯಾವ] ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ 


ಕಾಲಮಿತಿಯೊಳಗೆ ಮಾಡಿಕೊಡಲಾಗುವುದು; ಈ 


ಇಲಾಖೆಯಿಂದ ಅನುಮೋದನೆ ಬಂದ 


ಬಗ್ಗೆ ಕೈಗೊಂಡಿರುವ ಕ್ರಮವೇನು? ಕೂಡಲೇ ವರ್ಗಾವಣೆ 
ಮಾಡಿಕೊಳ್ಳಲಾಗುವುದು. 
ಕಡತ ಸಂಖ್ಯೆ: ಇಡಿ 33 ಹೆಚ್‌ಪಿಸಿ 2022 
(ಡಾ: ಅಶ್ವಥ್‌ ಯಣ ಸಿ.ಎನ್‌) 


ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ನಾನ 
ಮತ್ತು ಜೈವಿಕ ತಂತ್ರಜ್ಞಾನ, ವಿಜ್ನಾನ ಮತ್ತು 
ತಂತ್ರಜ್ನಾನ ಹಾಗೂ ಕೌಶಲ್ಯಾಭಿವೃಧ್ಧಿ ಸಚಿವರು 


